ಕರ್ನಾಟಕ ವಿಧಾನ ಪರಿಷತ್ತು 


ಖ್ಯ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವವರು 


: 348 

: ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 

: 06-03-2020 

: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


2 
0 


ಪಗಳ 


ಉತ್ತರಗಳು 


[3 


ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ 
ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಗ್ರೂಪ್‌ 
"ಬ್ರ ಹುದ್ದೆಯನ್ನಾಗಿ ಮೇಲ್ಪರ್ಜೆಗೇರಿಸುವ 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; 


ಹೌದು. 


ಈ ಪ್ರಸ್ತಾವನೆಯನ್ನು 6ನೇ ವೇತನ ಆಯೋಗದ 
ಮುಂದೆ ತಂದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಂದಿದೆ. 


6ನೇ `ವೇತನ`' ಆಯೋಗವು 'ತನ್ನ 2ನೇ ವರದಿ 
ನೀಡಿದ್ದು ಈ ಬಗ್ಗೆ ತಿಳಿಸಿರುವ 
ಅಭಿಪ್ರಾಯವೇನು; 


ಆರ್ಥಿಕ `ಇಲಾಖೆಯ ``'ಅಭಿಪ್ರಾಯದ `` ಮೇರೆಗೆ "ಪಂಚಾಯತಿ 
ಅಭಿವೃದ್ಧಿ ಅಧಿಕಾರಿ ಹುದ್ದೆಯನ್ನು ಗ್ರೂಪ್‌ ಬಿ ಹುದ್ದೆಗೆ 
ಮೇಲ್ದರ್ಜೇಗೇರಿಸುವ ಪ್ರಸ್ತಾವನೆಯನ್ನು 6ನೇ ಕರ್ನಾಟಕ ರಾಜ್ಯ 
ವೇತನ ಆಯೋಗದ ಮುಂದೆ ಮಂಡಿಸಲಾಗಿತ್ತು. 6ನೇ ರಾಜ್ಯ 
ವೇತನ ಆಯೋಗವು ತನ್ನ ವರದಿಯ 2ನೇ ಸಂಪುಟದಲ್ಲಿ 
ಆರ್ಥಿಕ ಇಲಾಖೆಗೆ ಸಲ್ಲಿಸಿದ್ದು ಗ್ರಾಮ ಪಂಚಾಯತಿಗಳ 
ಮೇಲ್ದರ್ಜೇಗೇರಿಸುವಿಕೆ ವಿಷಯವು ಸರ್ಕಾರದ ಹಂತದಲ್ಲಿ ಅದರ 
ಕಾರ್ಯನಿರ್ವಹಣೆಯ ಅಗತ್ಯತೆಗಳನ್ನು ಮತ್ತು ಇತರೆ ತತ್ನಬಂಧ 
ಅಂಶಗಳನ್ನು ತೀರ್ಮಾನಿಸಬೇಕಾಗುತ್ತದೆ ಎಂದು ತಿಳಿಸಿರುತ್ತದೆ. 


— 


ಫ್‌ T 
ಪ.ಡಿಓ. ಹುಡ್ಡೆಯ್ದು ಬಿ ವೈಂದಕ್ಕೇರಿಸಲು 


ಸರ್ಕಾರದ ಒಟ್ಟಾರೆ ನಿಲುವೇನು? 


ರಾಜ್ಯದ ಗ್ರಾಮ ಪೆಂಚಾಯತ್‌ಗಳ ಪಂಚಾಯತ್‌ ಅಭಿವೃದ್ಧಿ 
ಅಧಿಕಾರಿ ಹುದ್ದೆಯನ್ನು ಗ್ರೂಪ್‌ ಬಿ ಹುದ್ದೆಯನ್ನಾಗಿ 
ಮೇಲ್ದರ್ಜೆಗೇರಿಸುವ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ 
ಸಮಾಲೋಚಿಸಿ ಕ್ರಮ ಕೈಗೊಳ್ಳಲಾಗುವುದು. 


WN 


ಸಿ.» 

ಹಟ್‌ 
(ಕೆ.ಎಸ್‌. ಈಶ್ವರಪ್ಪ) 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 


